ಕರ್ನಾಟಕ ವಿಧಾನ ಪರಿಷತ್ತು 


1 ಚುಕ್ಕೆ ಗುರುತಿಲ್ಲದ ಪ್ಲೆ ಸಂಖ್ಯೆ : 702 
2. . ಸದಸ್ಕರ ಹೆಸರು ಶ್ರೀಮತಿ ಎಸ್‌.ವೀಣಾ ಅಚ್ಚಯ್ಯ 
3. ಉತ್ತರಿಸಬೇಕಾದ ದಿನಾಂಕ 04-03-2021 
ಕ 
ಪ್ರಶ್ನೆಗಳು ಉತ್ತರಗಳು 
ಅ 'ಕಾಡಗು ಜಿಲ್ಲೆಯಲ್ಲಿ ಕಳದ 317ಹೌದು. 
'ವರ್ಷಗಳಲ್ಲಿ ಸುರಿದ ಧಾರಾಕಾರ |ಬಲ್ದಾಧ್ಯಕಾರಿಗಳು, ಕೊಡಗು ಜಿಲ್ಲೆ ರವರ ದಿನಾಂಕ30-04-2020 ರ 
Ni PNET ಆದೇಶದಲ್ಲಿ ಎನ್‌.ಡಿ.ಆರ್‌.ಎಫ್‌ ಲೆಕ್ಕ ಶೀರ್ಷಿಕೆಯಡಿ ರೂ.88.00 
ರಿ . ಕಾವೇರಿ | pe K 
ಸಾಕಷ್ಟು ಹೂ ಕು ತುಂಬಿರುವುದು ಲಗ ನ K ವ ಆ is Ps 
. | near Koppa bridge an apovana in Kodagu District. 
| ಸರ್ಕಾರದ ಗಮನಕ್ಕೆ ಬಂದಿದೆಯೇ; | ಕಾಮಗಾರಿಯನ್ನು ಕೈಗೊಂಡಿದ್ದು, ಕಾಮಗಾರಿ ಪ್ರಗತಿಯಲ್ಲಿದೆ. 
8 |ಬಂದೆದ್ದಲ್ಲಿ ಹೊಳೆನ್ನು 
ಇದುವರೆಗೂ ತೆಗೆಯದಿರಲು | ಮುಂದುವರೆದು, ಹಾರಂಗಿ ಜಲಾನಯನ ಪ್ರದೇಶ ಮತ್ತು ನದಿ 
ಕಾರಣಗಳೇನು; ಪಾತ್ರದ ಪುನಾಶ್ಲೇತನ ಹಾಗೂ ರಕ್ಷಣಾ ಕಾಮಗಾರಿಯ ರೂ.130.00 
ಕೋಟಿ ಮೊತ್ತದ ಅಂದಾಜಿಗೆ ಸರ್ಕಾರದ ದಿನಾಂಕ: 19-11-2020 
ರ ಆದೇಶದಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದ್ದು, 
ಕಾಮಗಾರಿಯನ್ನು ಅನುಷ್ಠಾನಗೊಳಿಸಲು ಟೆಂಡರ್‌ ಆಹ್ಹಾನಿಸಲಾಗಿದೆ. 
ಇ ಕೊಡಗಿನ ಪುಣ್ಯಕ್ಷತ್ರ | ಮಾನ್ಯ" ಕರ್ನಾಟಕ ಉಚ್ಛ ನ್ಯಾಜಹಲಯೆದ್‌ "ಆದೇಶದ ಮೇಕೆಗೆ. 
ಭಾಗಮಂಡಲದ ತ್ರಿವೇಣಿ | ರೂ.1.90 ಕೋಟಿ ಮೊತ್ತದ Weed Clearance along River 
ಸಂಗಮದಲ್ಲಿ ಸಾಕಷ್ಟು ಹೂಳು Cauvery and its tributaries, River Kannike and its 
ತುಂಬಿಕೊಂಡಿದ್ದು, ಕೂಡಲೇ | tributaries from Origin Point. to the confluence at 
ಇದನ್ನು ತೆರವುಗೊಳಿಸಲು ಕ್ರಮ Bhagamandala and upto 2 Km after the confluence of 
ಕೈಗೊಳ್ಳಲಾಗುವುದೇ? ' Rivers as a part of Rejuvenation of river Cauvery 
% ಅಡಿಯಲ್ಲಿ ಕಾವೇರಿ ಉಗಮಸ್ಥಾನ ತಲಕಾವೇರಿಯಿಂದ 
ಭಾಗಮಂಡಲದವರೆಗೆ ಕಾವೇರಿ ನದಿಯ 11.50 ಕಿ.ಮೀ, ಉಪನದಿ 
ಕನ್ನಿಕೆಯ 6.20 ಕಿ.ಮೀ ಮತ್ತು ಇತರ ಉಪನದಿಗಳ 12.00 ಕಿ.ಮೀ, 
ಒಟ್ಟು 29.70 ಕಿ.ಮೀ ಉದ್ದದಲ್ಲಿ ನದಿಯ ನೇರಿನ ಹರಿವಿಗೆ 
ಅಡಚಣೆಯಾಗಿರುವ ಹುಲ್ಲು ಮತ್ತು ಜೊಂಡನ್ನು ತೆಗೆಯುವ 
ಕಾಮಗಾರಿಯನ್ನು ಪೂರ್ಣಗೊಳಿಸಲಾಗಿದೆ. 


ಸಂಖ್ಛ್‌ಜಸಂಇ 34 ಎನ್‌ಎಲ್‌ಎ 2021 


ಸ್‌ | ಹ 
(ಬಿ.ಎಸ್‌.ಯಡಿಯೂರಪ್ಪ) 
| K Roe 
ಮುಖ್ಯಮಂತ್ರಿ EX 


